16 


ನಿಸರ್ಗದಲ್ಲಿ ಪಯಣ | ಸೆಂಟರ್‌ ಫಾರ್‌ ಲರ್ನಿಂಗ್‌ ಶಾಲೆ 


ಕೀರ್ತಿ ಮುಕುಂದ 


ಒಂದು ಮಗುವಿನೊಳಗೆ ಇರುವ ಪ್ರಕೃತಿ ಜನ್ಯವಾದ 
ಅಚ್ಚರಿಗಳನ್ನು ಜೀವಂತವಾಗಿ ಇರಿಸಬೇಕಿದ್ದರೆ ಮಗುವಿನ ಜೊತೆ 
ಆ ಅಚ್ಚರಿಗಳನ್ನು ಹಂಚಿಕೊಳ್ಳುವ. ಖುಷಿ, ಉತ್ಸಾಹ ಮತ್ತು 


ನಾವೆಲ್ಲಾ ಬದುಕುತ್ತಿರುವ ಜಗತ್ತಿನ ವಿಸ್ಮಯಗಳನ್ನು 
ಹಂಚಿಕೊಳ್ಳುವಂತಹ ಕನಿಷ್ಠ ಒಬ್ಬರು ವಯಸ್ಥರ ಒಡನಾಟದ 
ಅಗತ್ಯವಿರುತ್ತದೆ. (ರೇಚನ್‌ ಕಾಸನ್‌): ಬೆಂಗಳೂರು 


ಹೊರವಲಯದ ಸುಮಾರು ೭25 ಎಕರೆ ಕ್ಯಾಂಪಸ್‌ನಲ್ಲಿ 
ಹರಡಿಕೊಂಡಿರುವ ಸೆಂಟರ್‌ ಫಾರ್‌ ಲರ್ನಿಂಗ್‌ ಸ್ಲೂಲ್‌ ನಲ್ಪ 
ಕಾಣಿಸಿದ ಈ ಉಲ್ಲೇಖವು ನಮ್ಮನ್ನು ನಿಜಕ್ಸೂ 
ಪ್ರೇರೇಪಣಿಗೊಳಸಿತು. 


ಇತ್ತೀಚಿನ ಕೆಲವು ವರ್ಷಗಳಲ್ಲ "ನಿಸರ್ಗದ ಪಯಣ'ದಂತಹ 
ಚಟುವಟಕೆಗಕ ಮೂಲಕ ಮತ್ತು ಕಿರಿಯ ಶಾಲಾ ಮಕ್ಕಳ 
ಜೊತೆಗಿನ ಕಾರ್ಯಯೋಜನೆಗಳ ಮೂಲಕ ನಮ್ಮ ಸುತ್ತಮುತ್ತ 
ಇರುವ ಸಮೃದ್ಧವಾದ ಪರಿಸರವನ್ನು ತಿಆದುಕೊಳ್ಳುವ ಮತ್ತು 
ಅದನ್ನು ಆಸ್ವಾದಿಸುವ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದ್ದೇವೆ. 
ಒಂದು ದಿನ ಬೆಳಗ್ಗೆ, ಆ೦ಟ, ನಾವಿದನ್ನು ಯಾಕೆ 'ನಿಸರ್ಗದ 
ಪಯಣ' ಎಂದು ಕರೆಯಬಾರದು? ಎಂದು ಕೇಳುವ ಮೂಲಕ 
ಏಳು ವರ್ಷ ವಯಸ್ಸಿನ ಹುಡುಗ ಆ ನುಡಿಗಟ್ಟನ್ನು ಪರಿಚಯುಸಿದ್ದ. 
ಮಕ್ಕಳನ್ನು ನಮ್ಮ ಸುತ್ತಅನ ನಿಸರ್ಗದತ್ತ ಸೆಳೆಯುವಂತೆ 
ಮಾಡಲು ಬೇಕಾದ ಕ್ಯಾಂಪಸ್‌ ನಡಿಗೆ, ಭೂಮಿಯ ಕೆಲಸ, 
ಪ್ರಾಕೃತಿಕ ಸಂವೇದನೆಯನ್ನು ಒಳಗೊಂಡ ಚಟುವಟಕೆಗಳು 


ಹಾಗೂ ಆಟಗಳು ಇದರಲ್ಲ ಒಳಗೊಂಡಿವೆ. ಈ ಆರರಿಂದ 
ಒಂಭತ್ತು ವರ್ಷ ವಯಸ್ಸಿನ ಪುಟ್ಟಪುಟ್ಟ ಮಕ್ಷಳ ಶಿಕ್ಷಕರಾಗಿ ನಾವು 
ಅವರೊಂದಿಗೆ ಪ್ರಕೃತಿಯ ನಡುವೆ ಹೆಜ್ಜೆ ಹಾಕಿದೆವು. ಪ್ರಕೃತಿಗೆ 
ಸಂಬಂಧಿಸಿದ ದಿಚನರಿಗಳನ್ನು ದಾಖಲಸಿದೆವು, 
ಪಕೃತಿಯೊಂದಿಗೆ ಬೆರೆತುಹೋಗುವುದು ಹೇಗೆ ಎಂಬುದನ್ನು 
ಅವರಿಗೆ ಮನವರಿಕೆ ಮಾಡಿದೆವು. ಬಳಕ ಅದರಿಂದ ಆದ 
ನಿಜವಾದ ಪರಿವರ್ತನೆ ಏನು ಎಂಬುದನ್ನು ದಾಖಲಸಿಕೊಂಡೆವು. 
ಮಕ್ಕಳು ಪ್ರಕೃತಿಯನ್ನು ಅವಲೋಕಿಸುವುದು.  ಅಲ್ಲನ 
ಚಟುವಟಕೆಗಳನ್ನು ಗಮನಿಸುವುದು. ಅದನ್ನು ಆಅಸುವಂತಹ 
ಕೌಶಲಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದು ನಮ್ಯ ಮುಖ್ಯ 
ಉದ್ದೇಶವಾಗಿತ್ತು. ಕವಿತೆ. ಗಣಿತ, ಕರಕುಶಲ, ಕಲೆ. ಚತ್ರ 
ಜಡಿಸುವುದು ಮತ್ತು ಸಂಶೋಧನೆ ಪ್ರಕ್ರಿಯೆಗಳು ಅವರ 
ತರಗತಿಗಳಗೆ ಬಂದು ಹೋದವು. 


ಪ್ರಕೃತಿ ನಡಿಗೆಯ ಯೋಜನೆ: 


ವಿಷಯಗಳು: ಮರಗಳು. ಗಿಡಗಳು. ಹೂವುಗಳು. ಹಣ್ಣುಗಳು. 
ಜೀಜಗಳು ಮತ್ತು ಬೆಳೆಯ ಜೀವನಚಕ್ರ; ಕೀಟಗಳು ಮತ್ತು 
ಪ್ರಾಣಿಗಳ ನಡವಳಕೆ ಹಾಗೂ ಅವುಗಳ ಜೀವನಚಕ್ರ; ಹಕ್ಕಿಗಳು 
ಮತ್ತು ಇತರ ಜೀವಿಗಳು, ಕ್ಯಾಂಪಸ್‌ ಮತ್ತು ಅದರ ಇತರ 
ಲಕ್ಷಣಗಳು, ಕಾಲುಹಾದಿಗಳು. 


ಚಿತ್ರ-1: ಹುಲ್ಲು ಹಾದಿಯ ನಡುವೆ ನಡೆಯುತ್ತಿರುವ ಮಕ್ಕಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಚಟುವಟಕೆಗಳು: ಗೇಮ್‌ /ಬೇಟಿ, ಅವಲೋಕನ ಮತ್ತು ಚಿತ್ರ 
ಜಡಿಸುವುದು, ಕಲೆ ಮತ್ತು ಕರಕುಶಲ, ಹಾಡುಗಳು ಮತ್ತು 
ದಿನಚರಿ ಬರವಣಿಗೆ. ವಿಸೃತ ವಿವರಣಿಗಳು. ಕೈತೋಟ, ಅಳತೆ 
ಮಾಡುವುದು. 


ಮನಸ್ಸಿನ ಹವ್ಯಾಸಗಳು: ಅವಲೋಕಿಸುವುದು ಅಥವಾ 
ವೀಕ್ಷಿಸುವುದು ಆದರೆ ಮಧ್ಯಪ್ರವೇಶ ಮಾಡದೇ ಇರುವುದು. 
ಗುರುತಿಸುವುದು ಹಾಗೂ ಹೆಸರುಗಳನ್ನು ತಿಆದುಕೊಳ್ಳುವುದು 
ಮಾತ್ರವಲ್ಲದೆ ಕುತೂಹಲದಿಂದ ಪ್ರಶ್ನೆ ಕೇಳುವುದು. 
ಶ್ಲಾಫಿಸುವುದು ಮತ್ತು ತೀರ್ಪನ್ನು ನೀಡದಿರುವುದು. 


ಮಕ್ಕಳನ್ನು ಅವರ ವಯಸ್ಸಿಗೆ ತಕ್ಷಂತೆ ಮೂರು ಗುಂಪುಗಳನ್ನಾಗಿ 
ವಿಭಾಗಿಸಲಾಯುತು: ಮಿಂಚುಹುಳು, ಚಿಟ್ಟೆ ಮತ್ತು ಮಿಡತೆಗಳು. 


ಕ್ಯಾಂಪಸ್‌ ನಡಿಗೆಯನ್ನು ಹೇಗೆ ಕೈಗೊಳ್ಳಲಾಗುತ್ತದೆ 
ಎಂಬುದನ್ನು ಆಯಾ ಯತು ಕೊನೆಗೊಂಡ ಬಳಕ ಶಿಕ್ಷಕರು 
ಪ್ರಕೃತಿ ಡೈರಿಯ ರೂಪದಲ್ತ ಕಾಯ್ದುಡುತ್ತಾರೆ. ಅದರ ವಿವರಣೆ 
ಇಲಿದೆ. 


ಸಂಜೆ ನಡಿಗೆ - ಜೂನ್‌ನಿಂದ ಸೆಪ್ಟೆಂಬರ್‌ ತನಕ: 


ಇಂತಹ ನಡಿಗೆಗಳನ್ನು ಕೈಗೊಳ್ಳುವ ಮೂಲಕ ನಮ್ಮ ಶಾಲಾ 
ಆವರಣದಲ್ಲಯೇ ಇರುವ ಸಮೃದ್ಧವಾದ ನೈಸರ್ಗಿಕ 
ಭೂದ್ಯಶ್ಯಗಳನ್ನು ತಿಆಮಕೊಳ್ಳಲು ಸಾಧ್ಯವಾಯಿತು. ಮಕ್ಕಳು 
ವನ್ಯಜೀವಿಗಳನ್ನು ವೀಕ್ಷಿಸಿದರು. ನಮ್ಮ ನಡಿಗೆಯ ಹಾದಿಯನ್ನು 
ತಿಆದುಕೊಳ್ಳಲು ಮಕ್ಕಳು ನಕ್ಷೆಗಳನ್ನು ಬಳಸಿದರು ಮತ್ತು 
ಯತುವಿಗೆ ತಕ್ಕಂತೆ ಆ ಹಾದಿಗಳು ಹೇಗೆ ಬದಲಾದವು 
ಎಂಬುದನ್ನು ಗಮನಿಸಿದರು. 


ಜೂನ್‌ 15: ಮಕ್ಕಳು ತಾವು ಸಾಗುವ ಹಾದಿಯಲ್ಲ ಇರುವೆಗಳು 
ಸತ್ತ ಸಹಸ್ರಪದಿಯನ್ನು ಎಳೆದೊಯ್ಯುತ್ತಿರುವುದು. ಹಸುವಿನ 
ಸಗಣಿ ಜದ್ದಿರುವುದು. ನೆಲಕ್ಕೆ ತಾಕಿಕೊಂಡು ಬಣ್ಣದ 
ಎಲೆಯೊಂದು ಬೆಕೆಯುತ್ತಿರುವುದನ್ನು ಗಮನಿಸಿದರು. ಜೊತೆಗೆ 
ದಟ್ಟ ಕಾಡನ್ನು ದಾಟ ಬಂದಾಗ ಸೂರ್ಯ ಹೇಗೆ ಕಾಣುತ್ತದೆ 
ಎಂಬುದನ್ನು ಪರಿಶೀಅಸಿದರು. ನಾವು ಕೆಲವು ನಿಮಿಷಗಳ ಕಾಲ 
ಮೌನವಾಗಿ ಕುಳತಿದ್ದಾಗ ದೊಡ್ಡ ಜಿಟ್ಟೆಯೊಂದು ನಮ್ಮ 
ಸನಿಹದಲ್ಲಯೇ ಹಾದುಹೋಯುತು ಮತ್ತು ಇನ್ನಷ್ಟು ಹಕ್ಕಿಗಳು 
ಹಾರಿಹೋಗುತ್ತಿರುವುದು ಹಾಗೂ ಪಟಗುಟ್ಟುವ ಸದ್ದುಗಳನ್ನು 
ಮಕ್ಕಳು ಕೇಳದರು. ಕೊನೆಗೆ ಅವರೊಂದು ಪ್ರಶ್ನೆಯನ್ನು 
ಕೇಆದರು: ಸಹಸ್ರಪದಿ ಹೇಗೆ ಸಾಯುತ್ತದೆ? (ಈ ನಡಿಗೆಯ 
ಕೆಲವು ವಾರಗಳ ಬಳಕ ಕೊಳೆಯುತ್ತಿರುವ ಸಹಸ್ರಪದಿ ಏನಾಗಿದೆ 
ಎಂಬುದನ್ನು ನೋಡಲು ಬಯಸಿದರು ಮತ್ತು ಅದರ ದೇಹದ 
ಸುತ್ತಲೂ ಇರುವ ಉಂಗುರಾಕೃತಿಗಳು ಹೇಗೆ ಕಾಣಿಯಾಗುತ್ತಿವೆ 
ಎಂಬುದನ್ನು ಗಮನಿಸಿದರು). 


ಜೂನ್‌ 22: ಸಂಜೆಯ ನಡಿಗೆಯ ವೇಳೆ ನಾವು ತರಕಾರಿಯ 
ತೋಟವನ್ನು ಹಾದುಹೋದಾಗ ಒಂದು ದೊಡ್ಡ ಭೂತಾಳೆ 
ಹೂವಿನ ಮೇಲೆ ಕಿತ್ತಕೆ ಬಣ್ಣದ ಕೊಕ್ಕನ್ನು ಹೊಂದಿದ ಹಸಿರು 
ಹಕ್ಕಿಯನ್ನು ನೋಡಿದೆವು. ಒಂದು ಗಿಣಿ ಎಷ್ಟು ಕೆಟ್ಟದಾಗಿರುವ 
ಹೂವನ್ನು ತಿನ್ನುತ್ತಿದೆ ಎಂಬುದನ್ನು ಗಮನಿಸಿದೆವು. ನಾವು ನಮ್ಮ 
ನಡಿಗೆಯನ್ನು ಮುಂದುವರಿಸಿ ಸುಮಾರು ಅರ್ಧ ತಾಸು ಕಳೆದು 
ಮರಳದೆವು. ನಾವು ಬಂದ ಹೆಜ್ಜೆಗುರುತುಗಳನ್ನು ಪತ್ತೆ ಮಾಡಿ 
ಮತ್ತೆ ಭೂತಾಳೆ ಹೂವಿನ ಗಿಡದ ಬಳ ಬಂದಾಗ ಗಿಣಿ ಇನ್ನೂ 
ಅಲ್ಲಿಯೇ ಕುಅತಿತ್ತು! 


ಅದೇ ನಡಿಗೆಯ ಸಂದರ್ಭದ ಹಾದಿಯಲ್ಲ ಮತ್ತೆ 
ಸಹಪ್ರಪದಿಯನ್ನು ನೋಡಿದೆವು: ಅದು ಇನ್ನಷ್ಟು ಕೊಳೆತಿತ್ತು. 
ನಾವೆಲ್ಲ ಜೀರುಂಡೆಯ ಹೊರಗಿನ ಕವಚವನ್ನು ಕಂಡೆವು, ಕೆಲವು 
ಮಕ್ಕಳು ಸಣ್ಣ ಗುಂಡಿ ತೆಗೆದು ಅದನ್ನು ಹೂಳಲು ಬಯಸಿದರು. 
ನಮ್ಮ ನಡಿಗೆಯ ಕೊನೆಯಲ್ಲ ತರಕಾರಿ ತೋಟದಲ್ಲದ್ದ ದಾಅ೦ಬೆ 
ಗಿಡದ ಬಳ ನಿಂತು ಅದರ ಎಲ್ಲ ಹಂತಗಳನ್ನು ಅಂದರೆ ಮೊಗ್ಗು. 
ಹೂವು ಮತ್ತು ಹಣ್ಣನ್ನು ಗಮನಿಸಿದೆವು; ಅದಾದ ಬಳಕ ಒಬ್ಬ 
ಹುಡುಗ ಲಂಟಾನ ಹಣ್ಣುಗಳು ಹೇಗೆ ಕಾಣುತ್ತವೆ ಎಂದು 
ನೋಡಲು ಬಯಸಿದ, ನಾವು ಹಣ್ಣುಗಳನ್ನು ನೋಡಿದೆವು ಮತ್ತು 
ಅದರ ರುಚಿಯನ್ನೂ ಸವಿದೆವು. 


ಜೂನ್‌ 29: ಇಂದು ನಾವು ಸಂಜೆಯ ನಡಿಗೆಗೆ ಹೋದಾಗ 
ಮಿಡತೆ ಗುಂಪಿಗೆ (Draಕ್ರಂಗy 8roup) ಸೇರಿದ ರೇಷ್ಯೈಗೂಡು 
ನಮ್ಮ ಗಮನಕ್ಕೆ ಬಂದಿತು. ಅದು ಒಂದು ಗುಡಿಸಅನ ಪ್ರವೇಶದ 
ಬಳ ಸಣ್ಣ ಟೊಂಗೆಗೆ ನೇತಾಡಿಕೊಂಡಿತ್ತು. ಅದು ಎಷ್ಟು 
ಹೊಳೆಯುತ್ತಿತ್ತು ಹಾಗೂ ಎಷ್ಟು ಸೂಕ್ಷ್ಯವಾಗಿತ್ತು ಎಂಬುದನ್ನು 
ಮಕ್ಕಳು ಗಮನಿಸಿದರು. ತರಕಾರಿ ತೋಟದ ಅದೇ ಹಾದಿಯಲ್ಪ 
ನಾವು ಮುಂದುವರಿದಾಗ ಹಿಂದೆ ಆ ದಾರಿಯಲ್ಲ ಕಂಡ 
ಸಹಸ್ರಪದಿ, ಗಿಣಿಯ ನೆನಪುಗಳು ಮರುಕಳಸಿದವು. ಕೀಟಗಳು 
ತಿಂದುಃದ ಹರಿದ ಎಲೆಯಂತಹ ಸೂಕ್ಷ್ಯ ಸಂಗತಿಗಳನ್ನೂ 
ಒಂದು ಮಗು ಗಮನಿಸಲಾರಂಭಸಿತು. ಜೊತೆಗೆ ಲಂಟಾನ 
ಕಾಂ ಹೇಗೆ ಹೂವಿನಿಂದ ಹೊರಗೆ ಬರುತ್ತಿದೆ ಎಂಬುದನ್ನು 
ಮಕ್ಕಳು ಕುತೂಹಲದಿಂದ ಗಮನಿಸಿದರು. ಇದು ಹೂಗಳಂದ 
ಹೇಗೆ ಕಾಲುಗಳು ಮೂಡಿ ಬರುತ್ತವೆ ಎನ್ನುವ ನಮ್ಮ ತನಿಖೆಗೆ 
ಪೂರಕವಾಗಿತ್ತು. ಈ ಹೊತ್ತಿಗೆ ನಾವು ಕ್ಯಾಂಪಸ್‌ ನಕ್ಷೆಯನ್ನು 
ಪರಿಶೀಲಅಸಿ ನಾವು ಈಗ ಎಲ್ಪಿದ್ದೇವೆ ಎಂಬುದನ್ನು ಗುರುತಿಸಿದೆವು. 
ಕೆಲವು ಮಕ್ಕಳು ನಕ್ಷೆಯಲ್ಲರುವ ಕಟ್ಟಡಗಳನ್ನು ಹೆಗ್ಗುರುತುಗಳಾಗಿ 
ಬಳಸಿಕೊಂಡರು. ನಾವು ಠ ಪ್ರಕೃತಿಯ ಮಡಿಲಲ್ಲ ಉತ್ತರ ದಿಕ್ಕಿಗೆ 
ಕಮಿಸುತ್ತಿರುವುದನ್ನು ಅರಿತೆವು. 


ನಾವು ಮರಗಳು ಮತ್ತು ನೆರಳನಿಂದ ಕೂಡಿದ ವನ್ಯಧಾಮದ 
ಸನಿಹ ಬಂದಾಗ ಅದು ಎಷ್ಟು ವಿಭಿನ್ನವಾದ ಪ್ರದೇಶವಾಗಿತ್ತು 
ಎಂಬುದು ನಮ್ಮ ಅನುಭವಕ್ಕೆ ಬಂದಿತು. ಮಂಪರು ಬರಿಸುವ, 
ದಣಿದ ಮತ್ತು ತಂಪಾದ ಆ ವಾತಾವರಣದಿಂದಾಗಿ ನಾವೆಲ್ಲ 
ಹಾಫ್ಟೆಲ್‌ನಲ್ಲ ಇದ್ದೇವೆ ಎಂಬ ಭಾವನೆ ಉಂಬಟಾಯುತು ಎಂದು 


18 


ಮಕ್ಕಳು ಹೇಆದರು. ನಾವು ಎಲ್ಲ ಪ್ರದೇಶವನ್ನು ಸುತ್ತು ಹಾಕಿ 
ಗೆಸ್ಟ್‌ಹೌಸ್‌ಗೆ ಮರಳದೆವು ಮತ್ತು ಅಲ್ಲನ ಬಾಲ್ಕನಿಗೆ ತೆರಆದೆವು. 
ಆ ಬಾಲ್ಲನಿಯ ಇಟ್ಟಗೆಗಳ ಪಾರgದಲ್ಲ ಅನೇಕ ಮಿಡತೆಗಳು 
ವಿಶ್ರಾಂತಿ ಪಡೆದಿರುವುದು ನಮ್ಮ ಗಮನಕ್ಕೆ ಬಂತು. ಆ ಕ್ಷಣಕ್ಕೆ 
ಮಕ್ಕಳು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಎನ್ನುವ 
ಒತ್ತಡದಲ್ಲರುವುದನ್ನು ಗಮನಿಸಿದೆ: ದಾರಿಯಲ್ಲ ಏನಾದರೊಂದು 
ನಡೆಯುವುದು ಯಾಕೆ ನಮ್ಮ ಗಮನಕ್ಕೆ ಬರುತ್ತದೆ? ತಕ್ಷಣ ಕೆಲವು 
ಸರಿ ಉತ್ತರಗಳನ್ನು ನೀಡುವ ಪ್ರಯತ್ನಗಳು ಕಾಣಿಸಿದವು. 
ಹಾಗಾಗಿ ನನ್ನದೇ ಹುಟ್ಟುಗುಣವನ್ನು ಹುದುಗಿಸಿಡಲು ಬಯಸಿದೆ. 
ಇದು ಮಕ್ಷಳ ಮೇಲೆ ಪ್ರಭಾವ ಜರುವಂತಾಗಬಾರದು ಅಥವಾ 
ಅವರನ್ನು ಉತ್ತರದ ಕಡೆಗೆ ದಾರಿ ತೋರಿಸುವಂತಾಗಬಾರದು. 
ಅವರೇ ತಮ್ಮ ಅವಲೋಕನದ ಮೂಲಕ ಕೇಳುವಂತಾಗಬೇಕು. 
ಕೆಲವೊಮ್ಮೆ ವಿರಾಮವೂ ಮುಖ್ಯವಾಗುತ್ತದೆ! 


ವಾನು ಕಂಡಿದ್ದರ ಅಥವಾ ಕೇಳದ್ದ ಕೆಲವು ಸಂಗತಿಗಳ ಕುರಿತು 
ಅವರಿಗೆ ತಿಳಸುವ ಒತ್ತಡಕ್ಕೆ ಒಳಗಾಗಿದ್ದೆ. ಆದರೆ ಕೆಲ 
ಸಮಯದಲ್ಲ ಅವರಿಂದ ಸಾಕಷ್ಟು ಪ್ರಶ್ನೆಗಳು ಬರುವುದಕ್ಕೆ 
ಆರಂಭಸಿದವು. ಒಂದು ಸ್ಥಳದಿಂದ ಖೇರೆಡೆಗೆ ಗುರಿಬುಲ್ಲದೆ 
ಅಲೆಯುವುದು ಅಥವಾ ನಿಗದಿತ ಕಾರ್ಯಸೂಚಿಯುಲ್ಲದೆ 
ಸಾಗುವುದು ಕೆಟ್ಟ ವಿಚಾರವೇನಲ್ಲ. ಮಕ್ಷಳು ಈೇ ಜಾಗದ 
ವಿಷಯದಲ್ಲ ಕೇವಲ ವೈಜ್ಞಾನಿಕವಾಗಿ ಮಾತ್ರವಲ್ಲದೆ ಇಲ್ಲ ಸಿಕ್ಕ 
ಅನುಭವಗಳನ್ನು ನೆನಪಿನಲ್ಲ ಇಟ್ಟುಕೊಳ್ಳಬೇಕು ಮತ್ತು 


ಭಾವನೆಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದೂ ನಮ್ಮ 


FT 


ಚಿತ್ರ-2: ಬಂಡೆಗಳ ನಡುವೆ ಸಮಾಲೋಚನೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಬಯಕೆಯಾಗಿತ್ತು. ಇಂತಹ ಹಂತದಲ್ಲ ನಾನು ಅವರಲ್ಲ ಕಂಡ 
ಅತ್ಯಂತ ಎಚ್ಚರಿಕೆಯ ನಡೆ ಏನೆಂದರೆ, ಇಲ್ಲ ಕಂಡಿದ್ದನ್ನು ಕಿತ್ಸು 
ಇಟ್ಟುಕೊಳ್ಳಬಾರದು ಎಂಬುದು. ಪ್ರಕೃತಿಯಲ್ಲ ಸುಂದರವಾಗಿ 
ಕಂಡಿದ್ದನ್ನು ನಾವು ಯಾಕೆ ಇಟ್ಟುಕೊಳ್ಳಲು ಬಯಸುತ್ತೇವೆ? 
ಆದರೂ ಈ ವಿಚಾರದಲ್ಲ ಮಕ್ಕಳು ಇನ್ನೂ ಗೊಂದಲದಲ್ಪದ್ದಾರೆ. 


ಜುಲೈ 7: ಇಂದು ನಡಿಗೆ ಮಾಡುತ್ತಿದ್ದಾಗಲೇ ಜೋರಾಗಿ ಮಳೆ 
ಸುರಿಬುತು. ಮಕ್ಕಳು ರೇನ್‌-ಕೋಟ್‌ ಧರಿಸಿದ್ದರೂ ಕೂಡ 
ಒದ್ದೆಯಾದರು. ಕೆಲವರು ಭಯಪಟ್ಟುಕೊಂಡರಾದರೂ ಇನ್ನು 
ಕೆಲವರು ಈ ಸಾಹಸದಿಂದ ಉತ್ತೇಜತರಾದರು. ನಾವು ಕೆಲಕಾಲ 
ಮರದ ಕೆಳಗೆ ಆಶ್ರಯಪಡೆಯಬೇಕಾಲುತು. ಮಕ್ಕಳು ಈ 
ಸಂದರ್ಭದಲ್ಲ ಬಳ ಮತ್ತು ಕೇಸರಿ ಅಣಬೆಯನ್ನು ನೋಡಿದರು. 
ನಾನು ದಾರಿಯಲ್ಲ ಒಂದು ಮೊಲವನ್ನು ನೋಡಿದೆ. ನಮ್ಮ 
ಕ್ಯಾಂಪಸ್‌ ನಾಯಿ ಅದನ್ನು ಬೆನ್ನಲ್ಲಕೊಂಡು ಹೋಗಿದ್ದರಿಂದ 
ಅದು ತಕ್ಷಣ ಮಾಯವಾಯುತು. 

ಈ ಪ್ರಕೃತಿ ನಡಿಗೆಯಲ್ಲ ನಾವು ತರಕಾರಿ ತೋಟದ ಮೂಲಕ 
ಹಿಂದಕ್ಕೆ ಮರಳದೆವು. ನಾವು ಬೇರೊಂದು ಹಾದಿಯಲ್ಲ 
ಕಮಿಸಿದ್ದರೂ ಮಕ್ಕಳು ಮತ್ತೆ ಗಿಣಿ ನೋಡಿದ ಕ್ಷಣವನ್ನು 
ನೆನಪಿಸಿಕೊಂಡರು. ಭಾರೀ ಮಳೆ ಹಾಗೂ ನೀರಿನ ನಡುವೆ ಈ 
ನಡಿಗೆಯನ್ನು ಕೈಗೊಂಡಿದ್ದರಿಂದ ಸಂಜೆ ಮಕ್ಕಳಲ್ಲ ಏನೋ 


Q 
ಸಾಧನೆ ಮಾಡಿದ ಭಾವನೆಯುತ್ತು. 


ಜುಲೈ 26: ನಿಸರ್ಗದ ಮಡಿಅನ ಇನ್ನೊಂದು ಭಾಗದಲ್ಲ ನಾವು 
ಪರಿಶೋಧನೆ ನಡೆಸಲು ತೀರ್ಮಾನಿಸಿದೆವು. ನಮ್ಮ ಆಟದ 
ಮೈದಾನದ ಪಕ್ಕದಿಂದ ಅದು ಆರಂಭವಾಗಿ ನಮ್ಮ ಗ್ರಂಥಾಲಯ 
ಹಾಗೂ ಅಸೆಂಜ್ಞ ಹಾಲ್‌ ಹಿಂಭಾಗದಲ್ಲ ಬಲು ಎತ್ತರದಲ್ಲರುವ 
ಬಂಡೆಯ ಮೂಲಕ ಅದು ಸಾಗಿತು. ತೀರಾ ನೆರಳನಂತಹ 
ಪ್ರದೇಶದಲ್ಲ ಹಠಾತ್ತಾಗಿ ಅನೇಕ ಜಲ್ಲೆಗಳು ಕಾಣಿಸಿಕೊಂಡವು. 
ಒಂದು ಜೇಡರ ಬಲೆಯಲ್ಲ ರೆಕ್ಟೆಯೊಂದು ಸಿಕ್ಕಿಕೊಂಡಿದ್ದನ್ನು 
ಮಕ್ಕಳು ಗಮನಿಸಿದರು. ಅಸೆಂಟ್ಲ ಹಾಲ್‌ ಹಿಂಭಾಗದಲ್ತರುವ 
ದಟ್ಟವಾದ ಹುಲ್ಲು ಹಾಗೂ ಹಸಿರಿನ ಗಿಡಗಳಲ್ಪ ಯಥೇಚ್ಛ 
ಮಿಡತೆಗಳು ಕಂಡುಬಂದವು. ನಾವು ತೀರಾ ಹತ್ತಿರದಿಂದ 
ಗಮನಿಸಿದಾಗ ಕೆಲವು ಚಿಕ್ಕ ಕೀಟಗಳು ನೆಲದ ಮೇಲೆ 
ಚಲಅಸುತ್ತಿದ್ದವು. ಕೊಳದ ನೀರಿಗೆ ಕಲ್ಲು. ಕಡ್ಡಿಗಳನ್ನು 
ಎಸೆಯದಿರುವಂತೆ ಮತ್ತು ಅದರಲ್ಲರುವ ಜೀವಿಗಳಗೆ ತೊಂದರೆ 
ಕೊಡದಂತೆ ಕೆಲ ಮಕ್ಕಳು ಇತರರಿಗೆ ಹೇಳುತ್ತಿದ್ದರು. ಇಂತಹ 
ಹುಟ್ಟುಗುಣಗಳನ್ನು ವಾವು ಬೆಳೆಸಿಕೊಳ್ಳಬೇಕು ಎಂದು ಪುಟ್ಟ 
ಮಕ್ಕಳಲ್ಲ ನಾನು ಹೇಳುತ್ತಿರುತ್ತೇನೆ. ಅಂತಿಮವಾಗಿ ರಾತ್ರಿ ಊಟ 
ಮಾಡುವ ಜಾಗದಲ್ಲ ನಮ್ಮ ನಡಿಗೆಯನ್ನು ಕೊನೆಗೊಳಸಿದೆವು 
ಮತ್ತು ಕ್ಯಾಂಪಸ್‌ ನಕ್ಷೆಯಲ್ಲ ನಾವು ನಡೆದು ಬಂದ ಹಾದಿಯನ್ನು 
ಪರಿಶೀಲಸಿದೆವು. 


ಆಗಸ್ಟ್‌ 3: ನಮ್ಯ ಕ್ಯಾಂಪಸ್‌ ಆರ್ಟ್‌ ರೂಮ್‌ ಬಳ ಎಲೆಗಳೇ 
ಇಲ್ಲದ ಉದ್ದನೆಯ ಮರದಲ್ಲ ಎರಡು ಕಾಡು ಕಾಗೆಗಳು 
ಕುಳತಿರುವುದನ್ನು ನಾವು ಗಮನಿಸಿದೆವು. ಕೆಲಕಾಲ ಅವುಗಳನ್ನು 


ಚಿತ್ರ-3: ಪ್ರಾಣಿಗಳ ಹೆಜ್ಜೆಗಳನ್ನು ಗುರುತಿಸುತ್ತಿರುವ ಮಕ್ಕಳು 


ನೋಡಿದ ನಾವು ಅಸೆಂಬ್ಲ ಹಾಲ್‌ ದಾಟ ಮುಂದೆ ಕ್ರಮಿಸಿದೆವು. 
ಜೇಡರ ಬಲೆಯಲ್ಲ ಸಿಕ್ಕಿಹಾಕಿಕೊಂಡಿದ್ದ ಜಲ್ಲೆಯ ರೆಕ್ಕೆ ಇನ್ನೂ 
ನೇತಾಡುತ್ತಿತ್ತು. ನಾವು ಆಟದ ಮೈದಾನದ ಬಳ ಬಂದಾಗ ಹಳದಿ 
ಹೂ ಜಡುವ ಮರವನ್ನು ನೋಡಿದೆವು. ಅದರಲ್ಲನ ಕೆಲವು 
ಹೂವುಗಳನ್ನು ಕಿತ್ತುಕೊಂಡೆವು. ಮುಂದೆ ಅದನ್ನು ಪತ್ತೆ 
ಮಾಡಬಹುದು ಎಂಬುದು ನಮ್ಮ ಉದ್ದೇಶವಾಗಿತ್ತು. 


ಆಗಸ್ಟ್‌ 10: ರಾಧಿಕಾ ಛಡ್ಡಾ ಅವರು ಬರೆದ ಬಸವ ಮತ್ತು 
ಬೆಂಕಿಯ ಕಡಿಗಳು ಕತೆಯಲ್ಲ ಬಸವ ಹೇಗೆ ಕೀಟಗಳ ಕಾಳಜ 
ಮಾಡಿದ ಎಂಬ ಸಂಗತಿಯ ಆಧಾರದಲ್ಲ ನಾವು ಕಾಳಜ 
ವಹಿಸುವ ಹಾಗೂ ಕಾಳಜ ಮಾಡದೇ ಇರುವ ವಿಚಾರಗಳ ಬಧ್ಣೆ 
ಮಾತನಾಡುತ್ತ ನಮ್ಮ ನಡಿಗೆಯನ್ನು ಆರಂಭಸಿದೆವು. ಅದರ 
ಪುಟಗಳನ್ನು ನಾನು ಅವರಿಗೆ ತೋರಿಸಿದೆ. ಕಲ್ಲನ ವೇದಿಕೆ ಮತ್ತು 
ಲೈಬ್ರೆರಿಯನ್ನು ದಾಟ ಮುಂದಕ್ಕೆ ವಾವು ಹೆಜ್ಜೆ ಹಾಕಿದಾಗ ಕೆಲವು 
ಒಣ ಹಾಗೂ ತೇವಗೊಂಡ ಜಾಗವನ್ನು ಗಮನಿಸಿದೆವು. ಜೊತೆಗೆ 
ಮಿಡತೆಗಳು. ಎಲೆಗಳ ಮೇಲೆ ಜೇಡ ಕಟ್ಟದ ಬಲೆ, ಎಳೆಯ 
ದಾರದ ಮೇಲೆ ನೇತಾಡುತ್ತಿರುವ ಕಂಬಳಹುಳು. ಕೆಲವು 
ಜಾಗದಲ್ಲಿ ಯಥೇಚ್ಛವಾಗಿರುವ ಚಿಲ್ಲೆಗಳು ಹಾಗೂ ಪುಟ್ಟಪುಟ್ಟ 
ಬಳ ಅಣಬೆಗಳನ್ನು ನೋಡಿದೆವು. ಅಸೆಂಜಟ್ಞ ಹಾಲ್‌ ದಾಟ ನಾವು 
ಮುಂದೆ ಬಂದಾಗ ಶಾಲೆಯ ಬೇಲಗುಂಟ ಸಾಗುತ್ತಿದ್ದೇವೆ 
ಎಂಬುದನ್ನು ಮಕ್ಕಳು ತಿಆದುಕೊಂಡರು. ತೆಳ್ಳನೆಯ ಬೇರುಗಳು 
ಮತ್ತು ಕುಡಿಗಳನ್ನು ಹೊಂದಿದ ಬಳ್ಳಯೊಂದು ಬೇಲಗೆ 
ನೇತುಹಾಕಿಕೊಂಡಿದ್ದನ್ನು ಒಂದು ಮಗು ಗಮಸಿಸಿತು. 
ಅವರೆಕಾಆನ ಗಿಡ ಮತ್ತು ಅದರ ಕುಡಿಗಳು ನಮಗೆ ನೆನಪಿಗೆ 
ಬಂದವು. ಕಲ್ಪನಿಂದ ಆವೃತವಾದ ಕೊಳದಲ್ಲ ಕೆಲವು ಕೀಟಗಳು 
ಹಿಂದೆ ಮುಂದೆ ಹಿಲಾಡುತ್ತಿರುವುದು ಕಾಣಿಸಿತು. ನಾವು ಕಲ್ಪನ 


ಮೇಲೆ ಕುಳತೆವು. ಕ್ಯಾಂಪಸ್‌ನಲ್ಲ ನಾವು ನೋಡಿದ ಹಕ್ಕಿಗಳ 
ಚಿತ್ರಗಳನ್ನು ನಾನು ಅವರಿಗೆ ತೋರಿಸಿದೆ. ಹಾಸ್ಟೆಲ್‌ ಬಆ ನಮ್ಮ 
ನಡಿಗೆಯನ್ನು ನಾವು ಕೊನೆಗೊಳಸಿದೆವು. ಅಲ್ಲೊಂದು 
ಮಂದಾರಪುಷ್ಟದ ಗಿಡವಿತ್ತು (camel-foot tree;bauhinia 
purpurea). ಒ೦ದು ಮಗು ಗುಲಾಜ ಬಣ್ಣದ ಹೂವನ್ನು ತಂದು 
ನನಗೆ ಕೊಟ್ಟತು. ಆದ್ದರಿಂದಲೇ ನಾವು ಈ ಗಿಡ ಯಾವುದೆಂದು 
ನೋಡಲು ನಿಂತೆವು. ಕೊನೆಯಲ್ಲ ಇನ್ನೊಂದು ಮಗು ಪಾಚಿ 
ಕಟ್ಟದ ಕಲ್ಲನ್ನು ಹಿಡಿದುಕೊಂಡಿತ್ತು. ಆ ಪಾಚಿಯ ಮೇಲೆ 
ತೆಕ್ನನೆಯ ಕಾಂಡ ಅಂಟಕೊಂಡಿತ್ತು. ನಾವು ಅದನ್ನು ಶಿಕ್ಷಕರಿಗೆ 
ತೋರಿಸಲು ನಿರ್ಧರಿಸಿದೆವು. ಶಿಕ್ಷಕರು, ಇದು ಗಮಿಟೋಫ್ಯೈಟ್‌ 
(gametophyte) ಹಂತಕ್ಕೂ ಮೊದಲನ ಜೀಜಕ ಸಸ್ಯ 
(sporophyte). ಇವೇ ಬಳಕ ಹೆಣ್ಣು ಮತ್ತು ಗಂಡು ಭಾಗಗಳನ್ನು 
ಹಾಗೂ ಎಲೆಗಳಂದ ಕೂಡಿದ ಪಾಚಿಯನ್ನು ಉತ್ಪಾದಿಸುತ್ತವೆ 
ಕೂಡ ಎಂದು ತಿಆಸಿದರು. 


ಕೆಲವು ಕಡೆಯ ನಡಿಗೆಗಳಲ್ಲ ಮಕ್ಕಳು ಇನ್ನಿಲ್ಲದ ಉತ್ಸಾಹ 
ತೋರಿಸುತ್ತಿದ್ದರು. ಅಲ್ಲೆಲ್ಲ ಅವರು ಅತ್ಯಂತ ಚಟುವಟಕೆಯುಂದ 
ಎಲ್ಲವನ್ನೂ ಗಮನಿಸುತ್ತಿದ್ದರು. ಇನ್ನು ಕೆಲವು ಕಡೆ ಅವರ ಆಸಕ್ತಿ 
ಕಡಿಮೆ ಇರುತ್ತಿತ್ತು. ಆದರೆ ಅವರು ತಮ್ಮದೇ ಜಗತ್ತಿನಲ್ಲ 
ನಡೆಯುತ್ತಿದ್ದರು. 


ಇತರ ಶೋಧನಗಳು ಮಣ್ಣಿನ ಕೆಲಸಗಳು: 


ಮಣ್ಣಿನ ದಂಡೆಗಳನ್ನು ಮಾಡುವುದು. ಹುಲ್ಲು. ಎಲೆ. ಮಣ್ಣು 
ಸೇರಿಸಿ ಹಸಿಗೊಬ್ಬರ ತಯಾರಿಸುವುದು. ತರಕಾರಿ ಹಾಗೂ 
ಹಣ್ಣಿನ ಜೀಜಗಳನ್ನು ಜತ್ತನೆ ಮಾಡಿ ಅದಕ್ಕೆ ನೀರೆರೆಯುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 19 


ಗಿಡಗಳು ಬೆಳೆಯಲು ಕಾಳಜವಹಿಸುವುದು, ಬೆಳೆಯ ಕೊಯ್ದು 
ಕೈಗೊಂಡು, ಅಡುಗೆ ಮಾಡುವುದು ಹಾಗೂ ಮುಂದಿನ ಒತ್ತನೆಗೆ 
ಜೀಜಗಳನ್ನು ಸಂರಕ್ಷಿಸುವ ಮೂಲಕ ಬೆಳೆ ಜತ್ತನೆಯ ಚಕ್ರವನ್ನು 
ಅನುಸರಿಸಿದೆವು. 


ಬೆಳೆಯ ಕೊಲ್ಲುನ ಸಂದರ್ಭದಲ್ಲ ನಾವು ತರಕಾರಿಯ ಸಂಖ್ಯೆ 
ಅಥವಾ ತೂಕವನ್ನು ಅಂದಾಜು ಮಾಡಿ ಬಳಕ ನಮ್ಮ ವೆಚ್ಚವನ್ನು 
ಪರಿಶೀಲಅಸಿದೆವು. ಶಾಲೆಯು ಕೆಲವು ಹಣ್ಣುಗಳನ್ನು ಬರೀದಿ 
ಮಾಡುವ ಹತ್ತಿರದ ತೋಟಕ್ಕೆ ನಾವು ಭೇಟ ನೀಡಿದೆವು. ಎರಡು 
ಎಕರೆಗಿಂತ ಕಡಿಮೆ ಜಾಗದಲ್ಲ ಬೆಳೆದಿರುವ ಮರಗಳ ಸಂಖ್ಯೆ 
ಮತ್ತು ಅಲ್ಲನ ವೈವಿಧ್ಯತೆಯನ್ನು ನೋಡಿ ನಾವೆಲ್ಲರೂ 
ಚಕಿತರಾದೆವು. 


ಚಟುವಟಿಕೆಗಳು ಮತ್ತು ಆಟ 


ನಮ್ಮ ಸುತ್ತಅರುವ ಪರಿಸರಕ್ಕೆ ಸಂಬಂಧಿಸಿದ ಚಟುವಟಕೆಗಳು 
ಮತ್ತು ಆಟಗಳು ನಮ್ಮ ಕಾರ್ಯಕ್ರಮದ ಒಂದು ಭಾಗವಾಗಿತ್ತು. 
(ಉದಾಹರಣಿಗೆ, ಮರದ ಕುಣಿಕೆ, ಮರದ ಅನುಭವ 
ಪಡೆಯುವುದು, ಬಾವಅ ಮತ್ತು ಚಿಟ್ಟೆ. ಜಾಡಮಾಲಆಯ ಬೇಟಿ. 
ಅನೈಸರ್ಗಿಕ ಪಯಣ). ಇದರ ಜೊತೆಗೆ ವಿಶಾಲ ವ್ಯಾಪ್ತಿಯ ಚತ್ರ 
ಕೂಡ ಸೇರಿತ್ತು. (ಉದಾಹರಣಿಗೆ, ಬದುಕಿನ ಬಲೆ, ಬದುಕನ 
ಪಿರಮಿಡ್‌, ಅರಣ್ಯದ ಕಾರ್ಯವಿಧಾನ). 


ಸೇರ್ಪಡೆ ಮಾಡಲಾದ ಇತರ ಸಿದ್ಧ ಚಟುವಟಕೆಗಳು: ತೊಗಟಿ 
ಮತ್ತು ಎಲೆಗಳನ್ನು ಉಜ್ಜುವುದು, ಜೀಜಗಳನ್ನು 
ಸಂಗ್ರಹಿಸುವುದು, ಒಣ ಹೂಗಳಂ೦ದ ಕಲೆ (flower pressing), 
ಅಂಡಾಶಯವನ್ನು ನೋಡಲು ಹೂವುಗಳನ್ನು ಛೇದಿಸುವ 
ಪ್ರಕ್ರಿಯೆ ಇತ್ಯಾದಿ. ಮೊದ್ಗಿನಿಂದ ಹೂವು, ಹೂವಿನಿಂದ 
ಹಣ್ಣಿನಂತಹ ನೈಸರ್ಗಿಕ ಚಕ್ರವನ್ನು ಸಂಶೋಧನೆ ಮಾಡುವುದಕ್ಕೆ 
ಮೊದಲು ಆ ಜೀವನ ಚಕ್ರದ 'ಊಹಾತ್ಮಕ ಚಿತ್ರಗಳನ್ನು 
(hypotheses drawings) ರಚಿಸುತ್ತಿಡ್ಲೆವು. ಈ ವರ್ಷದ ನಿಸರ್ಗ 
ಚಟುವಟಕೆಗಳನ್ನು ಇನ್ನಷ್ಟು ಉತ್ತಮವಾಗಿ ಅರ್ಥ 
ಮಾಡಿಕೊಳ್ಳಲು ನಾಟಕ/ರೂಪಕಗಳು ಕೂಡ ಪ್ರಮುಖ ಪಾತ್ರ 
ವಹಿಸಿದವು. 


ನೈಸರ್ಗಿಕ ಕುತೂಹಲ ಹೆಚ್ಚಿಸುವುದು 


ಕಿರಿಯರ ಶಾಲೆಯಲ್ಲ ಪ್ರಕೃತಿಯ ಕೋಷ್ಟಕವನ್ನು 
ಪ್ರದರ್ಶಿಸಲಾಗಿತ್ತು. ಇದರಲ್ಲ ಮಕ್ಕಳು ವರ್ಷವಿಡೀ ಆಯ್ದಿ 
ಮಾಡಿದ ವಸ್ತುಗಳ ವಿವರಗಳದ್ದವು. 'ಕುತೂಹಲ ನಿಸರ್ಗವಾದಿ 
ಪ್ರಶ್ನೆಗಳನ್ನು ಕೇಳುತ್ತಾನೆ' ಎಂಬ ಬೃಹತ್‌ ಫಲಕವನ್ನು ಪ್ರದರ್ಶನ 
ಮಾಡಲಾಗಿತ್ತು. ಅದರಲ್ಲ ಅನೇಕ ಪ್ರಶ್ನೆಗಳನ್ನು ಕೇಳಲಾಗಿತ್ತು. 
ನಾವು ನಡೆಸಿದ ಚಟುವಟಕೆಗಳಗೆ ಸಂಬಂಧಿಸಿದಂತೆ ಶಿಕ್ಷಕರ 
ದಿನಚರಿಗಳ೦ದ ಆಯ್ದೆ ಮಾಡಿಕೊಳ್ಳಲಾದ ಕೆಲವು ಸಂಗತಿಗಳು 
ಇಲಿವೆ. 


ಜೂನ್‌-29: ಇಂದ್ಲಿಷ್‌ನಲ್ರ AF (ಎಲೆ) ಪದದ ಕುರಿತಾಗಿ 
ನಾವು ಮೊದಲ ಅಕ್ಷರ ಪ್ರಾಸದ (ಪದ್ಯದ ಪ್ರತಿ ಪಾದದ ನಿಯತ 
ಸ್ಥಾನದಲ್ಲ ಒಂದೇ ರೀತಿಯ ಅಕ್ಷರ ಬರುವಂತೆ) ಕವಿತೆಗಳನ್ನು 
ಬರೆದೆವು. ಇದಾದ ಬಳಕ ನಾವು ಎಲೆಗಳನ್ನು ತೂಕ ಮಾಡಿದೆವು 
ಹಾಗೂ ಒಣ ಎಲೆಗಳಗೂ ತಾಜಾ ಎಲೆಗಳಗೂ ಇರುವ 
ಭಾರವನ್ನು ಹೋಲಕೆ ಮಾಡಿದೆವು. ಅದರ ಯಾವುದೇ 
ವ್ಯತ್ಯಾಸವಿರಅಲ್ಲ ಅಥವಾ ಅದು ಅತ್ಯಂತ ಕಡಿಮೆಯುತ್ತು. ಈ 
ಚಟುವಟಕೆಯ ನಂತರ ಕಿರಿಯ ಶಾಲಾ ಕಟ್ಟಡದ ಬಾಲ್ಲನಿಯುಂದ 
ತಾಜಾ ಹಾಗೂ ಒಣಗಿದ ಎಲೆಗಳನ್ನು ಕೆಳಕ್ಕೆ ಎಸೆದೆವು ಮತ್ತು 
ಎಲೆಗಳು ವಿಭಿನ್ನವಾದ ರೀತಿಯಲ್ಲ ನೆಲಕ್ಕೆ ಬೀಳುವ ವಿಷಯದಲ್ಪ 
ನಾವು ಗಮನಿಸಿದ ಅಂಶದ ಬಗ್ಗೆ ಮಾತನಾಡಿದೆವು. 


ಜುಲೈ 13: ಈ ಪ್ರಕೃತಿ ಪಯಣದ ಕಲಾಪವನ್ನು ನಾವು 
ಮರಗಳ ಕುರಿತ ಅಸ್‌ಬಾರ್ನ್‌ ಸರಣಿಯ ಮುಸ್ಪಕಗಳ 
(Usborne Book of Trees) ಮೂಲಕ ಆರಂಭ ಮಾಡಿದೆವು. 
ಹೂವು ಎಂದರೆ ಏನು? ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು 
ಇತ್ತೀಚೆಗೆ ತಿಂದ ಹಣ್ಣುಗಳು ಮತ್ತು ಅವುಗಳ ಬೀಜ ಹೇಗಿದ್ದವು 
ಎನ್ನುವ ಬಣ್ಣೆ ಮಾತನಾಡಿದೆವು. ಮಕ್ಕಳು ಪೇರಳೆ ಹಣ್ಣುಗಳನ್ನು 
ತಿಂದಿರುವುದನ್ನು ಪ್ರಸ್ತಾಪಿಸಿದಾಗ ನಾವು ಗೆಸ್ಟ್‌ ಹೌಸ್‌ 
ಪಕ್ಕದಲ್ಲರುವ ಪೇರಳೆ ಹಣ್ಣಿನ ಗಿಡಗಳ ಬಳಗೆ ಹೋಗಲು 
ನಿರ್ಧರಿಸಿದೆವು. ಆ ಗಿಡಗಳಲ್ಲ ಕಂಡ ಮೊಗ್ಗು. ಹೂವು ಮತ್ತು 
ಹಣ್ಣುಗಳ ಚಿತ್ರಗಳನ್ನು ಜಡಿಸಿದೆವು. ಆ ದಿನ ಬೆಳಗ್ಗೆಯ ತಿಂಡಿಗೆ 
ಪೇರಳೆ ಹಣ್ಣನ್ನು ನೀಡಲಾಗಿತ್ತು. 


ಜುಲೈ 15: ಕೆಲವು ವಾರಗಳ ಹಿಂದೆ ನಾವು ನಮ್ಮ ತರಕಾರಿ 
ತೋಟದ ಬಳ ನಿಂತು ಜೀಜಗಳು ಹಾಗೂ ಗಿಡಗಳನ್ನು 
ಬೆಳೆಯುವ ಬಗ್ಗೆ ಮಾತನಾಡುತ್ತಿದ್ದಾಗ ಆನಂದ್‌ ಒಂದು 
ಪ್ರಶ್ನೆಯನ್ನು ಕೇಆದ್ದ: ಭೂಮಿಯ ಮೇಅನ ಮೊದಲ ಗಿಡಗಳು 
ಯಾವುವು? ಎಂದು. ಹಾಗಾಗಿ ಈ ದಿನದ ಕಲಾಪದಲ್ಲ 
ಶಿಕ್ಷಕರೊಬ್ಬರು ಬಂದು ಕ್ಯಾಂಪಸ್‌ನಲ್ಲರುವ ಕೆಲವು ಪ್ರಾಚೀನ 
ಗಿಡಗಳಾದ ಪಾಜ, ಜರೀಗಿಡ ಮತ್ತು ಹಸಿರು ಬಣ್ಣದ ಪಾಚಿಸಸ್ಯ 
(liverworts)ಗಳನ್ನು ಪ್ರದರ್ಶಿಸಲು ಏರ್ಪಾಡುಗಳನ್ನು 
ಮಾಡಿದೆವು. ಶಿಕ್ಷಕರು ಈ ಗಿಡಗಳನ್ನು ಜೀವಶಾಸ್ತ್ರದ 
ಪ್ರಯೋಗಾಲಯದ ಬಳ ಪ್ರದರ್ಶಿಸಿದಾಗ ಇತರ ಪ್ರಶ್ನೆಗಳು 
ಎದುರಾದವು: ಭೂಮಿಯ ಉಗಮ ಹೇಗಾಲಯುತು? ಮೊದಲ 
ಮನುಷ್ಯ ಹುಟ್ಟಕೊಂಡಿದ್ದು ಯಾವಾಗ? ಪಾಜ ಗಿಡಗಳನ್ನು 
ವಾವು ಭೂತಗನ್ನಡಿ ಬಳಸಿ ನೋಡಿದಾಗ ಕೆಲವು ಮಕ್ಕಳು ಈ 
ಪುಟಾಣಿ ಸಸ್ಯಗಳು ಎಲೆಗಳೊಂದಿಗೆ ಹೇಗೆ ನ್ನವಾಗಿ 
ಕಾಣುತ್ತವೆ ಎಂಬುದನ್ನು ಗಮನಿಸಿದರು. ಈ ಕಲಾಪ ಮುಗಿದ 
ನಂತರದ ದಿನಗಳಲ್ಲ ಮಕ್ಕಳು ಶಾಲಾ ಆವರಣದ ಅನೇಕ 
ಕಡೆಗಳಲ್ಲ ಪಾಚಿ ಮತ್ತು ಜರೀಗಿಡಗಳನ್ನು ಗಮಸನಿಸುತ್ತಿದ್ದುದು 
ವಿಶೇಷವಾಗಿತ್ತು. ಅದು ಕೇವಲ ಪ್ರಕೃತಿಯ ನಡಿಗೆ ಅಥವಾ 
ಕಲಾಪಕ್ಕೆ ಸೀಮಿತವಾಗಿರಲಲ್ಲ. 


ಜುಲೈ 29: ಪ್ರಕೃತಿಯಲ್ಲನ ಜೀವನಚಕ್ರವನ್ನು ಗಮಸಿಸುತ್ತಿದ್ದ 
ಹಾಗೆ ನಾವು ಅರವಿಂದ ಗುಪ್ತಾ ಅವರ ಸೈಕಲ್‌ ಆಫ್‌ ಲೈಫ್‌ 
(Cycle of Life) ಕೃತಿಂಖ೦ಂದ ಕೆಲವು ಚಿತ್ರಗಳನ್ನು ರಚಿಸಿದೆವು. 
ಅದರಲ್ಲ ಜೀಜಗಳನ್ನು ಹೊಂದಿರುವ ಕೋಶ, ಜೀಜವನ್ನು 
ಜತ್ತುವುದು. ಆ ಐಆಕ ಬೇರುಗಳು ಮತ್ತು ಕೊಂಬೆಗಳು. ಎಲೆಗಳು 


ಎರಡನೇ ಅವಧಿ - 2 (ಸೆಪ್ಟೆಂಬರ್‌-ನವೆಂಬರ್‌): 


ಹಾಗೂ ಹೂಗಳು. ನಂತರ ಹೊಸ ಕೋಶ ಹಾಗೂ ಬೀಜಗಳು- 
ಹೀಗೆ ಒ೦ದು ಜೀವನಚಕ್ರವನ್ನು ಚಿತ್ರಿಸಲಾಗಿದೆ. 


ಎರಡನೇ ಹಂತದಲ್ಲ ಪ್ರಕೃತಿ ಪಯಣ ತರಗತಿಗಳನ್ನು ನಡೆಸುವ 
ಮೂವರು ಶಿಕ್ಷಕರು ಮಾಡಿದ ಕೆಲವು ಕಾರ್ಯಯೋಜನೆಯ 
ಆಯ್ದ ಭಾಗಗಳನ್ನು ನೀಡಲಾಗಿದೆ. 


ದಿನಾಂಕ ಚಟುವಟಿಕೆಗಳು ವಾಸ್ತವ ಮತ್ತು ಸಲಹೆಗಳು 


ಒಂದು ಜಾಲರಿ ಹಾಗೂ ಇನ್ನೊಂದು ತರಕಾರಿ 
ಬೆಕೆಯುವ ತುಂಡು ಭೂಮಿಯಲ್ಲ ಅವರೇಕಾಯಿ 
ಜೀಜ ಬತ್ತುವುದು. 

ಬೆದರು ಬೊಂಬೆ ಬಣ್ಣಿ ಚರ್ಚೆ 


ಅಷ್ಟೇನೂ ಚೆನ್ನಾಗಿ ಬೆಳೆಯದೇ ಇದ್ದ ಹರಿವೆ ಸೊಪ್ಲಿನ ಗಿಡವನ್ನು 
ಕಿತ್ತು ತೆಗೆದು ನಾವು ಜಾಲರಿಯಲ್ಲ ಅವರೇಕಾಲು ಜೀಜವನ್ನು 
ಹಾಕಿದೆವು. ಶಾಲೆಯ ಪಕ್ಷದಲ್ಪರುವ ಗದ್ದೆಗಕಲ್ಲ ನಿರ್ಮಿಸಲಾಗಿದ್ದ 
ಬೆದರುಖೊಂಬೆಗಳ ಬಧ್ಧೆ ಮತ್ತು ಅದನ್ನು ಯಾವ ವಸ್ತುಗಳಂದ 
ಮಾಡಲಾಗುತ್ತದೆ ಎಂಬುದರ ಬಧ್ಣೆ ಚರ್ಚೆ ನಡೆಸಿದೆವು. ಆ ಬಳಕ 
ಪ್ರತಿಯೊಬ್ಬ ಮಗುವೂ ಕೂಡ ಬೆದರು ಬೊಂಬೆಯ ಚಿತ್ರವನ್ನು ಜಡಿಸಿ 
ಅದಕ್ಕೆ ಬಳಸುವ ಸಾಮರ್ರಿಗಳನ್ನು ಪಣ್ಣ ಮಾಡಿದರು. 

ನಾವು ಅಗ್ಗದ ಹಾಗೂ ಸುಲಭವಾಗಿ ಲಭ್ಯವಿರುವ ಸಾಮದ್ರಿಗಳ 

ಬಗ್ಗೆ ಚರ್ಚೆ ಮಾಡಿದೆವು. 


ರೇಖಾಚಿತ್ರ ರಚನೆ. 


ರೇಖಾಚಿತ್ರದ ಮುಂದುವರಿಕೆ: ಒಂದು ಕೆಜ ತೂಕದ 


ರೇಖಾಚಿತ್ರ: ತುಂಡುಭೂಮಿಯಲ್ಲ ಬೆಳೆದ ತರಕಾರಿಯ 


ವಸ್ತುಗಳನ್ನು ಪ್ರಕೃತಿಬುಂದ ಸಂರ್ರಹಿಸಿ ಪ್ರದರ್ಶಿಸುವುದು. 


ರೇಖಾಚಿತ್ರವನ್ನು ಒಳಗೊಂಡ ಪುಸ್ತಕವನ್ನು ತೋರಿಸಿ ಅದರಲ್ಲನ 
ಮಾಹಿತಿ ಎಷ್ಟು ಭನ್ನವಾಗಿದೆ ಎಂಬುದನ್ನು ತಿಅಸಲಾಲಯುತು. 
ನಮ್ಯದೇ ಆದ ರೇಖಾಚಿತ್ರಗಳನ್ನು ರಚಿಸುವ ಬಗ್ಗೆ ಚರ್ಚ್ಜಿಸಲಾಯುತು. 
ಮಕ್ಕಳು ತಮ್ಮ ನೆಚ್ಚನ ಬಣ್ಣ. ಹಣ್ಣುಗಳು. ಆಕಾರಗಳು 
ಇತ್ಯಾದಿಗಳನ್ನು ತೋರಿಸಲು ಆಸಕ್ತಿ ವಹಿಸಿದರು. 


ದಾರವನ್ನು ಬಳಸಿ ಪರಭಕ್ಷಕ ಕೀಟಗಳು ಹೆಣೆಯುವ 
ಬಲೆ ಮತ್ತು ಅದರ ಬೇಟಿಯ ಬಣ್ಣೆ ಗುಂಪು ಆಟ 
ಆಡುವುದು. 


ಪರಭಕ್ಷಕ ಕೀಟಗಳು ಮತ್ತು ಅವುಗಳ ಬೇಟಿ ಹಾಗೂ ಕ್ಯಾಂಪಸ್‌ಗೆ 
ಇರುವ ಸಂಪರ್ಕಗಳ ಬಣ್ಣಿ ಮಾತನಾಡಿದ ಬಳಕ ಮಕ್ಕಳ ನಡುವೆ 
ದಾರದಿಂದ ಬಲೆಯನ್ನು ಹೆಣೆಯುವ ಆಟವನ್ನು ಆಡಲಾಲಯುತು. 
ಕೊನೆಯಲ್ಲ ಬೇಟಿ ತಪ್ತಿಸಿಕೊಳ್ಳುವುದರಿಂದ ಬಲೆಗೆ ಹೇಗೆ ಹಾನಿ 
ಉಂಬಾಗುತ್ತದೆ ಎಂಬುದನ್ನು ನಾವು ತೋರಿಸಿದೆವು. 


ಒಂದು ಕೆಜ ತೂಕದ ವಸುಗಳ ಸಂಪೂರ್ಣ ಪ್ರದರ್ಶನ 
ಮತ್ತು ಗುಂಪು ರೇಖಾ ಚಿತ್ರ ಪೂರ್ಣಗೊಳಸುವುದು. 


ಒಂದು ಕೆಜ ತೂಕ ತೂಗುವ ಕಲ್ಲುಗಳು, ಒಣ ಎಲೆಗಳು ಮತ್ತು 
ಗುಲ್ಕೊಹರ್‌ ಜೀಜದ ಕೋಶದಂತಹ ವಸ್ತುಗಳನ್ನು ಪತ್ತೆ ಮಾಡಲು 
ಮಕ್ಕಳು ಇಬ್ಬರು ಜೋಡಿಗಳಾಗಿ ತೆರಆದರು. ಕರಿಯರ ಶಾಲೆಯಲ್ಲ 
ನಾವು ಇದನ್ನೆಲ್ಲ ಚೀಲಗಕಲ್ಲ ಹಾಕಿದೆವು ಮತ್ತು ಒಂದು ಫಲಕವನ್ನು 
ಪ್ರದರ್ಶಿಸಿ 'ಇವೆಲ್ಲವುಗಳ ತೂಕ ಒಂದೇ. ಚೀಲದೊಳಗೆ ಏನಿದೆ 
ಎಂಬುದನ್ನು ನೋಡದೇ ಊಹೆ ಮಾಡಬಹುದೇ?' ಎಂದು ಕೇಳಆದೆವು. 


22 


ಹಂತ-3 (ಜನವರಿ-ಮಾರ್ಚ್‌) 


ದಿನಾಂಕ ಚಟುವಟಿಕೆಗಳು ವಾಸ್ತವ ಮತ್ತು ಸಲಹೆಗಳು 


ಅರಣ್ಯಕ್ಕೆ ಕಾರ್ಯಸೂತ್ರ ಅರಣ್ಯದಲ್ಲ ಏನಿರುತ್ತದೆ ಮತ್ತು ಯಾವೆಲ್ಲ ಜೀವಿಗಳು ಅಲ್ಲ 
ಜೀವಿಸುತ್ತವೆ ಎಂಬುದನ್ನು ನಾವು ಚರ್ಚೆ ಮಾಡಿದೆವು. ಅದಾದ 
ಬಳಕ ಒಂದು ದೊಡ್ಡ ಕಂದು ಬಣ್ಣದ ಹಾಕೆಯಲ್ಲ ಮರಗಳು. 
ಸಸ್ಯವರ್ಗಗಳು, ಜೀವಿಗಳು ಮತ್ತು ನೀರಿನಂತಹ ಅಂಶಗಳನ್ನು 
ಒಳಗೊಂಡ ಕಾಡಿನ ಚಿತ್ರವನ್ನು ರಜಿಸಿದೆವು. ಮಕ್ಕಳು ಹೊರಗಿನಿಂದ 
ಕಾಗದ, ದಾರ, ಕಾಗದಗಳಂದ ತಯಾರಿಸಿದ ಆಟಕೆ ಪ್ರಾಣಿಗಳು, 
ನೈಜ ಕಡ್ಡಿಗಳು ಮತ್ತು ಎಲೆಗಳನ್ನು ತಂದು ತಮ್ಮದೇ ರೀತಿಯಲ್ಲ 


ಕಾಡನ್ನು ಚಿತ್ರಿಸಿದರು. 


ಪುಸ್ತಕಕ್ಕಾಗಿ ಹಾಳೆಗಳ ಮೇಲೆ ಹಕ್ಕಗಕ ಚಿತ್ರಗಳನ್ನು ನಾವು ಬರೆದ ಮತ್ತು ಚಿತ್ರಿಸಿದ ಪಕ್ಷಿಗಳು ನಮ್ಯ ಶಾಲಾ 
ಜಡಿಸುವುದನ್ನು ಮುಂದುವರಿಕೆ. ಆವರಣದಲ್ಪಯೇ ವೀಕ್ಷಿಸಿದ ಪಕ್ಷಿಗಳ ಪಟ್ಟಿಬು೦ದ ಆಯ್ದೆ 
ಮಾಡಿದ್ದಾಗಿವೆ; ಕೆಂಪು ಟಟ್ಟಭ. ಕೆಮ್ಮೀಸೆಯ ಪಿಕರಾಳ, 
ನೇರಕೆ ಬೆನ್ನಿನ ಸೂರಕ್ಕ. ಜಾನುವಾರು ಬೆಳ್ಳಕ್ಕಿ, ಕಪ್ಪು ಭುಜದ ಹದ್ದು, 
ಕಾಜಾಣ, ಪಿಕಳಾರ, ದೊಡ್ಡ ಕೊಕ್ಕಿನ ಕಾಗೆ. 
ಬಳ ತಲೆಯ ಹದ್ದು. 


ಪ್ರಕೃತಿ ಜೊತೆಗಿನ ನಡಿಗೆಯ ಅನುಭವದಿಂದ ನಾವು ತಿಆದುಕೊಂ೦ಡ ಅಂಶ ಏನೆಂದರೆ ನಮ್ಮ ಕಣ್ಣಿಗೆ ಮತ್ತು ಯೋಚನೆಗೆ ನಿಲುಕದ ಅನೇಕ 
ಸಂಗತಿಗಳವೆ ಎಂಬುದು ಅರಿವಿಗೆ ಬರುತ್ತದೆ. ಅದು ಮಕ್ಕಳ ಅರಿವಿಗೂ ಬಂದಿತು ಎಂಬುದು ನಮ್ಮ ಆಶಯ. ಅದನ್ನೇ ರಸ್ಥಿನ್‌ ಬಾಂಡ್‌ 
ಅವರ ಮಾತುಗಳಲ್ಲ ಹೇಳುವುದಾದರೆ: "ಇಂತಹ ಸಣ್ಣ ಸಣ್ಣ ಪವಾಡಗಳು ನಮಗಾಗಿಯೇ ಸಂಭವಿಸುವುದಿಲ್ಲ. ಸೂರ್ಯನ ಕಿರಣಗಳು 
ಎಲೆಗಳನ್ನು ಹಾದು ಹೋಗುತ್ತವೆ, ಹನಿಗಳು ಜೇಡರ ಬಲೆಯ ಮೇಲೆ ಸ್ಥಿರವಾಗುತ್ತವೆ, ಹಕ್ಕಿಗಳು ಹಾಡುತ್ತವೆ ಮತ್ತು ಪರ್ವತದ ತೊರೆಗಳು 
ನೊರೆಗಟ್ಟುತ್ತವೆ. ನಾವು ಇದನ್ನೆಲ್ಲ ನೋಡಲ ಅಥವಾ ಕೇಳಲ ಎಂದು ಇವು ಸಂಭವಿಸುವುದಿಲ್ಲ. ಅದರೊಂದಿಗೆ ಇರುವುದೇ ನಮ್ಮೆಲ್ಲರ 
ಪಾಲನ ಶಕ್ತಿ. ನಾವೆಲ್ಲೇ ಇರಲ ಅದರೊಂದಿಗೇ ಇರಬೇಕು' 


ಕೃತಜ್ಞತೆ: 

ಇ 

ಈ ಪ್ರಕೃತಿ ಮಾದರಿಗಳ ಮೂಲಕ ಮಾಹಿತಿಗಳನ್ನು ಹಂಚಿಕೊಂಡ ಸಹೋದ್ಯೋಗಿಗಳಾದ ರೂಪಾ ಸುರೇಶ್‌ ಮತ್ತು ನಾಗಿಣಿ ಪ್ರಸಾದ್‌ ಅವರಿಗೆ ಲೇಖಕರು 
ಕೃತಜ್ಞತೆಯನ್ನು ಸಲ್ಲಸಲು ಬಯಸುತ್ತಾರೆ. 


ಕೀರ್ತಿ ಮುಕುಂದ ಅವರು ಪಶ್ಚಿಮ ಬೆಂಗಳೂರಿನ ಮಾಗಡಿ ಬಳ ಇರುವ ಸೆಂಟರ್‌ ಫಾರ್‌ ಲರ್ನಿಂಗ್‌ ಸ್ಫೂಲ್‌ನಲ್ಪ ಶಿಕ್ಷಕಿಯಾಗಿ ಸೇವೆ 
ಸಲ್ಪಸುತ್ತಿದ್ದಾರೆ. ಮುಖ್ಯವಾಗಿ ಇಂದ್ಲಿಷ್‌ ಭಾಷಾ ತರಗತಿಗಕಲ್ಲ ಪಾಠ ಮಾಡುವ ಅವರು ಕೆಲವು ಸಮಾಜ ವಿಜ್ಞಾನ ಯೋಜನೆಗಳಲ್ಲ ತಮ್ಮನ್ನು 
ತೊಡಗಿಸಿಕೊಂಡಿದ್ದಾರೆ ಹಾಗೂ ಕ್ಯಾಂಪಸ್‌ ನಡಿಗೆ ಮತ್ತು ನೈರ್ಸಗಿಕ ಪ್ರಕ್ರಿಯೆಗಳನ್ನು ಆರಂಭಿಸಿದ್ದಾರೆ. ಇವರನ್ನು 
keerthi.mukunda@centreforlearning.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆ.ಪಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


